ಕರ್ನಾಟಕ ವಿಧಾನ ಪರಿಷತ್‌ 


ಹಕ್ಕಗುರುತ್ಲಾದ ಪಕ್ನ್‌ ಸಂಪ 7162 

ಮಾನ್ಯ ಸದಸ್ಯರ ಹೆಸರು ಶ್ರೀ ಎನ್‌-ಅಪ್ಪಾಜಿಗೌಡೆ. (ಸ್ಥಳೀಯ ಸಂಸ್ಥೆಗಳ ಕತ) 
ಉತ್ತರಿಸಬೇಕಾದ ದನಾಂಕ" 02.03.2020 

ಉತ್ತರಿಸುವ ಸಚಿವರು" ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಕಾಣ ಸಚಿವರು | 


ಕ್ರಸಂ ಪಾ j ಪತ್ತರ 
ಅ) 1 ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ 


ವಿದ್ಯಾರ್ಥಿನಿಲಯಗಳು ಬಾಡಿಗೆ ಕಟ್ಟಡದಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದು, ವಿದ್ಯಾರ್ಥಿಗಳ 
ಉತ್ತಮ ವ್ಯಾಸಂಗದ ಹಿತದೃಷ್ಟಿಯಿಂದ 


ವಿದ್ಯಾರ್ಥಿನಿಲಯಗಳನ್ನು ಮಂಜೂರು R ಬಂದಿದೆ. 
ಮಾಡುವಂತೆ ಹಾಗೂ ಸ್ವಂತ ಕಟ್ಟಡ 
ನಿರ್ಮಾಣಕ್ಕಾಗಿ ಅನುದಾನವನ್ನು 


ಬಿಡುಗಡೆಗೊಳಿಸುವಂತೆ ಪ್ರಸ್ತಾವನೆಯನ್ನು 
ಸಲ್ಲಿಸಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಹಿಂದುಳಿದ ``'ವರ್ಗಗಳ ಕಲ್ಯಾಣ ಇಲಾಖೆಯಿಂದ 2438 
ವಿದ್ಯಾರ್ಥಿನಿಲಯಗಳು ಕಾರ್ಯನಿರ್ವಹಿಸುತ್ತಿದ್ದು, ಇದುವರೆವಿಗೂ 
ಒಟ್ಟು 1325 ವಿದ್ಯಾರ್ಥಿ ನಿಲಯಗಳಿಗೆ ಸ್ಪಂತ , ಕಟ್ಟಡಗಳನ್ನು 
ನಿರ್ಮಿಸಲಾಗಿದೆ. ವಿದ್ಯಾರ್ಥಿನಿಲಯಗಳ ಕಟ್ಟಡ ನಿರ್ಮಾಣಕ್ಕಾಗಿ ಕಳೆದ 


ಆ) ರಾಜ್ಯದಲ್ಲಿ ಎಷ್ಟು ವಿದ್ಯಾರ್ಥಿನಿಲಯಗ N 
ಮಂಜೂರು ಮಾಡಿ ಸ್ವಂತ ಕಟ್ಟಡಕ್ಕೆ 
ಅನುದಾನ ಬಿಡುಗಡೆಗೊಳಿಸಲಾಗಿದೆ? 


(ಸಂಪೂರ್ಣ ಮಾಹಿತಿ ನೀಡುವುದು) 
5 ವರ್ಷಗಳಿಂದ ಒದಗಿಸಿರುವ ಅನುದಾನದ ವಿವರಗಳು 
ಕೆಳಕಂಡಂತಿವೆ. ? 
ರೂ.ಕೋಟಿಗಳಲ್ಲಿ. 
[ಕಸಂ ವರ್ಷ" ಮೊತ್ತ 
1 2015-16 45.00 
2) 2016-17 143.50 
3 | 77850 
4) 280.00 
5 | 33168 
ಬಾಡಿಗೆ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ವಿದ್ಯಾರ್ಥಿನಿಲಯಗಳಿಗೆ ಪ್ರತಿ ವರ್ಷ ಆಯವ್ಯಯದಲ್ಲಿ ಒದಗಿಸುವ 


ಅನುದಾನದ ಲಭ್ಯತೆ ಹಾಗೂ ನಿವೇಶನಗಳ ಲಭ್ಯತೆಗೆ ಅನುಗುಣವಾಗಿ 
ಸ್ಪಂತ ಕಟ್ಟಡಗಳನ್ನು ನಿರ್ಮಿಸಲಾಗುತ್ತಿದೆ. ಪ್ರಸ್ತುತ 277 
ವಿದ್ಯಾರ್ಥಿನಿಲಯ ಕಟ್ಟಡಗಳು ನಿರ್ಮಾಣದ ಹಂತದಲ್ಲಿದ್ದು 


ಸಂಪೂರ್ಣ. ಮಾಹಿತಿಯು 
| wew-backwardclasses.kar.nicin ರಲ್ಲಿ ಲಭ್ಯವಿರುತ್ತದೆ. 
ಸಂಖ್ಯೆಹಿಂವಕ 132 ಬಿಎಂಎಸ್‌ 2020 A ಮ್‌ | 
(ಶ್ರೀರಾಮುಲು) 


ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


